'A/ 602244 


A 
FA 4 
4 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ;1205 
ಸದಸ್ಯರ ಹೆಸರು : ಶ್ರೀ ಕೆ.ಟಿ.ಶ್ರೀಕಂಠೇಗೌಡ 
(ಪದವೀಧರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 23-12-2021 
ಉತ್ತರಿಸಬೇಕಾದ ಸಚಿವರು : ಮಾನ್ಯ ಮುಖ್ಯ ಮಂತ್ರಿಗಳು 


ಪ್ರಕಾರ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು ದಿನಾಂಕ: 
01-07-2017ರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲಾಗಿರುತ್ತದೆ. 


ರಾಜ್ಯ ಸರ್ಕಾರವು ಸಾಂಪ್ರದಾಯಿಕವಾಗಿ ಕೇಂದ್ರ ವೇತನ 
ಆಯೋಗಗಳ ಶಿಫಾರಸ್ಸು ಹಾಗೂ ಕೇಂದ್ರ ವೇತನ ಪರಿಷ್ಕರಣೆಯ 
ಅವಧಿಯನ್ನು ಅನುಸರಿಸದೇ ತನ್ನದೇ ಆದ ವೇತನ 
ಆಯೋಗ/ವೇತನ ಸಮಿತಿಗಳಂತಹ ತಜ್ಞ ಸಮಿತಿಗಳ ಶಿಫಾರಸ್ಸಿನ 
; [ಮೇರೆಗೆ ತನ್ನದೇ ಆದ ವಿಶಿಷ್ಠ ವೇತನ ರಚನೆಯನ್ನು 
ಅಳವಡಿಸಿಕೊಂಡಿದ್ದು, ಅದನ್ನು ಕಾಲದಿಂದ ಕಾಲಕ್ಕೆ ಅಂದರೆ 5 
ರಿಂದ 6 ವರ್ಷಗಳ ಅವಧಿಯಲ್ಲಿ ಪರಿಷ್ಕರಿಸಿಕೊಂಡು ಬಂದಿರುತ್ತದೆ. 


ಕೇಂದ್ರ ಸರ್ಕಾರಿಆದುದರಿಂದ, ಕೇಂದ್ರ ಸರ್ಕಾರದ ನಿಯಮಗಳು ಮತ್ತು ಕೇಂದ್ರ 


2 


erated Hom s0ce by G JAGADEESHA, CMO-1S(GJ). JOINT SECREATRY, CMO on 14/12/2021 02:55 pM 


4 ಸೌಕರರ ನಡುವೆ|ವೇತನ ಆಯೋಗದ ಶಿಫಾರಸ್ಸುಗಳು ರಾಜ್ಯ ಸರ್ಕಾರಿ ನೌಕರರಿಗೆ 


, ವೇತನ ತಾರತಮ್ಯ|ಅನ್ವಯಿಸುವುದಿಲ್ಲ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಯ ಸ್ವರೂಪ 
ಇರುವುದು ಹಾಗೂ ಅವುಗಳಿಗೆ ನಿಗದಿಪಡಿಸಲಾದ ವೇತನ ಶ್ರೇಣಿಗಳನ್ನು ರಾಜ್ಯ 
ಸರ್ಕಾರದ ಸರ್ಕಾರದ ಹುದ್ದೆಗಳಿಗೆ ಹೋಲಿಸಲು ಬರುವುದಿಲ್ಲ. 
ಗಮನಕ್ಕೆ 


ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಯ 
ವಿಷಯವು ಸರ್ಕಾರದ ನೀತಿ ನಿರ್ಣಯಕ್ಕೆ ಸಂಬಂಧಿಸಿದ 
ದಿದ್ದಲ್ಲಿ. ಎಷ 

ಬಂದಿದ್ದಲ್ಲ. ಎಷ್ಟು ಷ್ಞಯವಾಗಿದ್ದು, ಸದ್ಯಕ್ಕೆ ವೇತನ ಆಯೋಗವನ್ನು ರಚಿಸುವ 


ಪ್ರಮಾಣದ 
ಲ ಸಂಬಂಧ ಯಾವುದೇ ಪ್ರಸ್ತಾಪನೆ ಸರ್ಕಾರದ ಮುಂದೆ ಇರುವುದಿಲ್ಲ. 
ತಾರತಮ್ಯ ಇದೆ; 


(ವಿವರ 
ನೀಡುವುದು) 
ರಾಜ್ಯ ಸರ್ಕಾರಿ 
ನೌಕರರ ವೇತನ 
ಮತ್ತು ಭತ್ಯೆಗಳನ್ನು 
ಪರಿಷ್ಕರಿಸಲು 7ನೇ 
ವೇತನ 
ಆಯೋಗವನ್ನು 
ಯಾವಾಗ 
ರಚಿಸಲಾಗುವುದು? 
(ವಿವರ 


ನೀಡುವುದು) 
ರಂಖ್ಯ: ಆಣ 39 ಎಸ್‌ಆರ್‌ದಬಿ 202! 


ಬಂದಿದೆಯೇ; 


MK AAA 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


3 


Generated fom eOtfice by G JAGADEESHA. CMO-IS{G3), JOINT SECREATRY, CMO on 14/24/2021 0೭55 PM 


